ಕರ್ನಾಟಿಕ ವಿಧಾನ ಪರಿಷತ್ತು 


1.ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1441 (1193) 

2. ಸದಸ್ಯರ ಹೆಸರು : ಶ್ರೀ ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

3. ಉತ್ತರಿಸುವ ದಿನಾಂಕ : 23-09-2021 

4. ಉತ್ತರಿಸುವವರು : ಮಾನ್ಯ ಮುಖ್ಯಮಂತ್ರಿಗಳು 

ಪ್ರ.ಸಂ ಪ್ರಶ್ನೆ ಉತ್ತರ ' 


"ಯಾವ 
'!ಹುದ್ಮಗಳನ್ನು 


ಪ್ರೊಬೇಪನರಿ ಅಧಿಕಾರಿಗಳ ಕೊರತೆಯನ್ನು 
ಎದುರಿಸುತ್ತಿರುವುದು ಹಾಗೂ ಈ 
ಕೊರತೆಯು ಆಡಳಿತದ ಮೇಲೆ ಪರಿಣಾಮ 
ಬೀರುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಖಾಲಿಯಿರುವ 
ಕೆ.ಎ.ಎಸ್‌, 
ಮಾಡಿಕೊಳ್ಳಲು 
ಕ್ರಮಗಳೇನು; 


ಸರ್ಕಾರ ಕೈಗೊಂಡ 


ರಾಜ್ಯ ಸರ್ಕಾರವು ಕೆ.ಎ.ಎಸ್‌, ರ ಹೌದು. 


ಹುದ್ದೆಗಳ ನೇಮಕಾತಿಯನ್ನು197ರ ನಿಯಮ 4 ದಿನಾಂಕ: 30.05.2019} 


ಗೆಜೆಟಿಡ್‌ ಪ್ರೊಬೇಪನರ್ಸ ಪರೀಕ್ಷೆಯನ್ನು. ಪ್ರತಿ 
ವರ್ಪ್ಹ ನಡೆಸುವ ಬಗ್ಗೆ ಕರ್ನಾಟಿಕ ಗೆಜಿಟಿಡ್‌ 
ಪ್ರೊಬೇಷನರ್ಸ್‌ ನೇಮಕಾತಿ (ಸ್ಪರ್ಧಾತ್ಮಕ 
ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮಗಳು, 


ರಂದು ತಿದ್ದಪಡಿ ಮಾಡಲಾಗಿದೆ. ಅದರಂತೆ 
ಖಾಲಿಯಿರುವ ಹುದ್ದೆಗಳನ್ನು ತುಂಬಲು ಆಡಳಿತ 
ಇಲಾಖೆಯಿಂದ ಮಾಹಿತಿಯನ್ನು - ಪಡೆದು 
ಕಾಲಕಾಲಕ್ಕೆ ಕ್ರಮಕ್ಯೆಗೊಳ್ಳಲಾಗುತ್ತಿದೆ. 


ರಾಜ್ಯದಲ್ಲಿ ಖಾಲಿಯಿರುವ ಇಲಾಖಾವಾರು 
KAS-GP . ಹುದೆಗಳು ಎಷ್ಟು: (ಸಂಪೂರ್ಣ 
ಮಾಹಿತಿಯನ್ನು ನೀಡುವುದು) .ಹಾಗೂ 
ಕಾಲಮಿತಿಯೊಳಗೆ ಈಃ 

ನೇಮಕ 


ಕೆ.ಎ.ಎಸ್‌ (ಕಿ.ಶ್ರೆಲ ವೃಂದದ ನೇರ ನೇಮಕಾತಿ 
ಣೋಟಾದಡಿ 45 ಹುದ್ದೆಗಳು ಖಾಲಿ ಇರುತ್ತವೆ; ನೇರ 
ನೇಮಕಾತಿ ಹುದ್ದೆ ಬಿಡುಗಡೆ ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. 


ಕರ್ನಾಟಿಕ ಲೋಕಸೇವಾ ಆಯೋಗವು 
ಪ್ರತಿಬಾರಿ ಕೆ.ಎ.ಎಸ್‌, ' ಹುದೆಗಳ' 
ನೇಮಕಾತಿಗಳನ್ನು ಪೂರ್ಣಗೊಳಿಸಲು 
ಎರಡು-ಮೂರು ವರ್ಷಗಳನ್ನು 
ತೆಗೆದುಕೊಳ್ಳತಿರುವುದು ಸರ್ಕಾರದ) 
ಗಮನಕ್ಕೆ ಬಂದಿದೆಯೆಓ ಈ ವಿಳಂಬ ವೀತಿಗೆ 
ಕಾರಣವೇನು; 


ಮಾಡಿಕೊಳ್ಳಲಾಗುತ್ತದೆ; 
ಕರಾಡ ಲೋಕಸೇವಾ ಆಯೋಗವು ನೀಡಿರುವ 


| (ಸೃಪಷ್ಟವಾದ। 
ಮಾಹಿತಿಯನ್ನು ಒದಗಿಸುವುದು) 


ಮಾಹಿತಿಯಂತೆ, 
1) ಕರ್ನಾಟಕ ಗೆಜೆಟಿಡ್‌ ಪ್ರೊಬೇಪನರ್ಸ್‌ 
(ಸ್ಪರ್ಧಾತ್ಮಕ ಪರೀಕ್ಲೆಗಳ ಮೂಲಕ 
ನೇಮಕಾತಿ) ನಿಯಮಗಳು, 1997ರನ್ವಯ 
ಸದರಿ ನೇಮಕಾತಿಯನ್ನು ಪೂರ್ವಭಾವಿ 
ಪರೀಕ್ಲೆ, ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ 
ಪರೀಕ್ಷೆ ಎಂದು . ಮೂರು ಹಂತಗಳಲ್ಲಿ 
ನಡೆಸಲಾಗುತ್ತಿರುವುದರಿಂದ ಸಮಯಾವಕಾಶ 
ಬೇಕಿರುತ್ತದೆ. 


ಪ್ರಸ್ತುತ ಕೋವಿಡ್‌-19 ಸಾಂಕ್ರಾಮಿಕ ರೋಗ 
ಹರಡುತ್ತಿರುವ ಕಾರಣದಿಂದ ದೇಶದಾದ್ಯಂತ 


2 


ಹಲವು ದಿನಗಳವರೆಗೆ ಲಾಕ್‌ಡೌನ್‌ 
ಜಾರಿಯಲ್ಲಿದ್ದರಿಂದ ನೇಮಕಾತಿ 
ವಿಳಂಬವಾಗಿರುತ್ತದೆ. 

3) ದಿನಾಂಕ: 16.12.2016ರ ಸರ್ಕಾರದ 


ಅಧಿಸೂಚನೆಯನ್ವಯ ಪ್ರತಿ ಸಮಿತಿಯಲ್ಲಿ 


ದಿನವೊಂದಕ್ಕೆ ಕೇವಲ 09 (ಬೆಳಿಗ್ಗೆ 05 ಮತ್ತು 
ಮಧ್ಗ್ಧಾಹ 0) ಅಭ್ಯರ್ಥಿಗಳಿಗೆ ಸೀಮಿತವಾಗಿ 
ಸಂದರ್ಶನ ನಡೆಸಬೇಕಿರುವ ಹಿನ್ನೆಲೆಯಲ್ಲಿ 
ವ್ಯಕ್ತಿತ್ತ ಪರೀಕ್ಷೆಯನ್ನು ಪೂರ್ಣಗೊಳಿಸಲು 
ಹೆಚ್ಚಿನ ಸಮಯಾವಕಾಶ ಬೇಕಿರುತ್ತದೆ. 


Kರ5ಯು ಯಾವುದೇ ನೇಮಕಾತಿಯನ್ನು 


ಈ ಮಾಡಿಕೊಳ್ಳವಾಗ ಎಲ್ಲಾ ಪರೀಕ್ಷೆಗಳ ಮಾಹಿತಿಯಂತೆ : ಹೌದು. 

ನೇಮಕಾತಿಗಾಗಿ ವಿಳಂಬ ಮಾಡುತ್ತಿದ್ದು, 

ಆಯೋಗವು ತಜ್ನ ಮೌಲ್ಯಮಾಪಕರಕರ್ನಾಟಕ  ಲೊಣಸೇವಾ ಆಯೋಗದಿಂದ 

ಕೊರತೆಯನ್ನು ಎದುರಿಸುತ್ತಿದೆಯೇಣನಡೆಸಲಾದ ಸ್ಪರ್ಧಾತ್ಮಕ. ಪರೀಕ್ಷೆಗೆ 

(ಪೂರ್ಣವಾದ ಮಾಹಿತಿಯನ್ನು ಸಂಬಂಧಿಸಿದಂತೆ ವಿವಿಧ' ವಿಷಯಗಳ 

ನೀಡುವುದು) ವಿವರಣಾತಕ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ 
ಕಾರ್ಯಕ್ಕೆ ಮೌಲ್ಯಮಾಪಕರನ್ನು 
ನೇಮಕಗೊಳಿಸಲು ಎಲ್ಲಾ 
ವಿಶ್ವವಿದ್ಯಾಲಯಗಳಿಂದ ಮೌಲ್ಯಮಾಪಕರ 
ಪಟ್ಟಿಯಿಂದ 10 ಪರ್ಷ್ಹಗಳ ಸೇವಾನುಭವವುಳ್ಳ 
ಮೌಲ್ಯಮಾಪಕರ ಅವಶ್ಯಕತೆ ಇರುತ್ತದೆ. 


ಮೌ 
ಮೌಲ್ಯಮಾಪನ 


ಧರ್ನಾಷ ಲೋಕಸೇವಾ ಯೋಗ ನೀಡಿರುವ 


ಆಯೋಗದಿಂದ ಎಲ್ಲಾ ವಿಶ್ವವಿದ್ಯಾಲಯಗಳು] ' 
ಹಾಗೂ ಪದವಿ ಕಾಲೇಜುಗಳಿಂದ ಉಪನ್ಯಾಸಕರ 
ಪಟ್ಟಿಯನ್ನು ಕೋರಿದ್ದರೂ ಸಹ ಸಕಾಲದಲ್ಲಿ 
ಸದರಿ ಪಟ್ಟಿಯನ್ನು ನೀಡುತಿಲ್ಲವಾದ್ಮರಿಂದ। ' 
ಹಾಗೂ ನಿಯೋಜಸಿದ ಸಂಖ್ಯೆಯಲ್ಲಿ 

ಲ್ಯಮಾಪಕರು ಹಾಜರಾಗದೇ ಇರುವುದರಿಂದ 
ಪುಕ್ರಿಯೆಯಲ್ಲಿ 


ವಿಳಂಬವಾಗುತ್ತಿದೆ. 


ಸಂಖ್ಯೆ: ಸಿಆಸುಇ 97 ಎಸ್‌ಎಸ್‌ಸಿ 2021 


(ಬಸವರಾಜ ಬೆಮ್ಮಾಯಿ) 


ಮುಖ್ಯಮಂತ್ರಿ. 


